ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


a 


ಇ) 


ಪ್ರಸ್ತುತ ರಾಜ್ಯದಲ್ಲಿರುವ 
ಅಸ್ಫೃಶ್ಯತಾ ನಿವಾರಣೆಗೆ 
ಇರುವ ಕಾನೂನುಗಳ 
ಉಪಯುಕ್ತವಾಗಿವೆಯೇ; 


ಕಳೆದ ಮೂರು ವರ್ಷಗಳಿಂದ 
ಎಷ್ಟು ಪ್ರಮಾಣದ ಅಸ್ಕೃಶ್ಯತಾ 


ಪಾಲನೆ ಪ್ರಕರಣ 
ದಾಖಲಾಗಿವೆ; 
ನಿದೃಹದಳದಿಂದ ಎಷ್ಟು 


ಪ್ರಕರಣ ದಾಖಲಾಗಿದೆ; 


ಆ) 1ಪರಶಷ್ಠ ಜಾ ಕಷ್ಟ ಪಕ್‌ಷ್ಠ ಾತಗವ್‌ಕಷ್ಠ್ಯ ಪಾಡ ಹಾಗಾ ವಾಡ್‌ನ್ನಾ ಇನಾಗದವರನ್ನಾ] 


ಪಂಗಡ ಹಾಗೂ ಬುಡಕಟ್ಟು 
ಜನಾಂಗಗಳ ಸಮಾಜದ 
ಮುಖ್ಯ ವಾಹಿನಿಗೆ ತರುವ 
ಯಾವ್ಯಾವ ಯೋಜನೆ 
ಪರಿಣಾಮಕಾರಿಯಾಗಿವೆ; 
ಸಂಂಪೂರ್ಣ ಅಸಮಾನ್ಯತೆ 
ನಿವಾರಣೆಗೆ ಇನ್ನು ಹೆಚ್ಚಿನ 
ಕಾನೂನು ರೂಪಿಸುವುದು 
ಅವಶ್ಯವಿದೆಯೇ; 


ಪಕಕಷ್ಠ ಷಾತಿ/ಪರಕಷ್ಠ್ಯ 
ಪಂಗಡ ವರ್ಗಗಳ ವಿರುದ್ಧ 
ದೌರ್ಜನ್ಯ ತಡೆಯುವ 


ನಿಟ್ಟಿನಲ್ಲಿ ಸಮಾಜದ ವಿವಿಧ 
ಸ್ವರಗಳಲ್ಲಿ ಯಾವ ರೀತಿಂಶು 
ಜಾಗೃತಿ ಕಾರ್ಯಕ್ರಮವನ್ನು 


ಜಾರಿಗೊಳಿಸಲಾಗಿದೆ; 


ಷ್‌ pe 
ಪ್ರಶ್ನೆ ಸಂಖ್ಯೆ 


Ky, 


1397 | 
ಡಾ: ತೇಜಸ್ವಿನಿ ಗೌಡ 
24-12-2021 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


ಹೌದು 


ಕಳೆದ ಮೂರು ವರ್ಷಗಳಿಂದ ಅಸ್ಫೃಶ್ಯತಾ ಪಾಲನೆಯಾದ 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ನಾಗರಿಕ ಹಕ್ಕು ಸಂರಕ್ಸಣಾ ಕಾಯ್ದೆ 1955ರಡಿ ದಾಖಲಾದ ಪ್ರಕರಣಗಳ 
ಅಂಕೆ ಅಂಶ ಕೆಳಕಂಡಂತಿದೆ. 


| 


ಸಮಾಜದ ಮುಖ್ಯ ವಾಹಿನಿಗೆ ತರಲು ಶೈಕ್ಸಣಿಕ, ಸಾಮಾಜಿಕ 
ಸಬಲೀಕರಣ, ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ಹೆಚ್ಚು 
ಪರಿಣಾಮಕಾರಿಯಾಗಿವೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ರೂಪಿಸಿರುವ 
ಕಾರ್ಯಕ್ರಮಗಳು/ಯೋಜನೆಗಳ ಮಾಹಿತಿಯನ್ನು ಅನುಬಂಧ-2 ರಲ್ಲಿ 
ನೀಡಲಾಗಿದೆ. 


ಅಭಿವೃದ್ಧಿ ಆಯವ್ಯಯದಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಯ ಪಂಗಡದ 
ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಹಂಚಿಕೆ ಮಾಡಲು 
ಎಸ್‌.ಸಿ.ಎಸ್‌.ಪಿ/ಟಿ.ಎಸ್‌.ಪಿ ಕಾಯ್ದೆ 2013 ನ್ನು ಜಾರಿಗೆ ತರಲಾಗಿದೆ. 
ಅದರಂತೆ ವಿವಿಧ ಅಭಿವೃದ್ಧಿ ಇಲಾಖೆಗಳಿಗೆ ಎಸ್‌.ಸಿ.ಎಸ್‌.ಪಿ/ಟಿ.ಎಸ್‌.ಪಿ 


ಅಡಿ ಅನುದಾನ ಹಂಚಿಕೆ ಮಾಡಿ ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 
ಪರಿಶಿಷ್ಠ ಜಾತಿ/ಪರಿಶಿಷ್ಯ ಪಂಗಡ ವರ್ಗಗಳ ವಿರುದ್ಧ ದೌರ್ಜನ್ಯ 


ತಡೆಯುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿರುವ 
ಬಗ್ಗೆ ಅನುಬಂಧ-3 ರಲ್ಲಿ ನೀಡಲಾಗಿದೆ. 


ಪರಿಶಿಷ್ಟ ಜಾತಿ/ಪರಿಶಿಷ 
ಪಂಗಡ ಮಹಿಳೆಯರ ಮೇಲಿ 
ಪರಿಶಿಷ್ಟ ಜಾತಿ/ಪರಿಶಿಷ್ಟ 
ಪಂಗಡ ಜನಾಂಗದಿಂದಲ್‌ೌ 
ನಡೆಯುತ್ತಿರುವ ದೌರ್ಜನ್ಯ 
ಪ್ರಕರಣಗಳ ಅಂಕ ಅಂಶ 
ದಾಖಲೆ ನೀಡುವುದು? 


ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಮಹಿಳೆಯರ ಮೇಲಿ ಪರಿಶಿಷ್ಟ | 
ಜಾತಿ/ಪರಿಶಿಷ್ಟ ಪಂಗಡ ಜನಾಂಗದಿಂದಲೇ ನಡೆಯುತ್ತಿರುವ ದೌರ್ಜನ್ಯ | 
ಪ್ರಕರಣಗಳ ವಿವರವನ್ನು ಅನುಬಂಧ-4 ರಲ್ಲಿ ನೀಡಲಾಗಿದೆ. 


ಸಕಇ 85 ಎಸ್‌ಪಎ 2021 


(ಕೋಟ ತ್ರಿ ಪೂಜಾರಿ) 
ಸಮಾಜ ಕಲ್ಯಾ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 


